ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 
ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


: 1607 
:20.03.2020 


:ಶ್ರೀ ಆಯನೂರು ಮಂಜುನಾಥ 


(ಪದವೀದರರ ಕ್ಲೇತು) 


: ಮಾನ್ಯ ಪ್ರವಾಸೋದ್ಯಮ ಮತ್ತು 


ಕನ್ನಡ ಮತ್ತು ಸಂಸ್ಕತಿ ಹಾಗೂ ಯುವ 
ಸಬಲೀಕರಣ ಮತ್ತು ಕ್ರೀಡಾ ಸಚಿವರು 


ಕ್ರ.ಸಂ ಪ್ರಶ್ನೆ ಉತ್ತರ 

ಅ) | ಅಂತಾರಾಷ್ಟ್ರೀಯ ಕ್ರೀಡೆಗಳಲ್ಲಿ ಚಿನ್ನವನ್ನು | ಕರ್ನಾಟಿಕ ಸರ್ಕಾರವು ಈ ಕೆಳಕಾಣಿಸಿದ೦ತೆ 
ಗೆದ್ದ ಭಾರತ ದೇಶಕ್ಕೆ ಗೌರವವನ್ನು | ಅಂತಾರಾಷ್ಟ್ರೀಯ ಕ್ರೀಡೆಗಳಲ್ಲಿ ಸಾಧನೆ ಮಾಡಿದ 
ತಂದಿರುವ ಕ್ರೀಡಾಪಟುಗಳಿಗೆ ರಾಜ್ಯ | ಕ್ರೀಡಾಪಟುಗಳಿಗೆ ನೆಗದು ಪುರಸ್ಕಾರವನ್ನು 
ಸರ್ಕಾರದಿಂದ ಲಭಿಸುವ ಸೌಲಭ್ಯಗಳೇನು; | ನೀಡುತಿದೆ. 
ರಾಜ್ಯ ಸರ್ಕಾರದಿಂದ ಇವರಿಗೆ ಎಷ್ಟು ನಗದು ಲಕ್ಷಗಳಲ್ಲಿ 
ಬಹುಮಾನ ನೀಡಲಾಗುತ್ತಿದೆ. 3 ಸವ TT 

ಸಂ 
T ಬಲಂ ಗ್‌ 500] 30053000 
0 0 pS 

7] ಪಷಿಯನ್‌ ಗಮ್ಟ್‌ 2500 100 [00 
3 ಾಷಾನ್‌ವತ್ತ್‌ 2300 T0300 

ಗೇಮ್ಸ್‌ 
[ವರ್ಕ್‌ ಕಪ್‌/ 505] 30 | 300 

ಚಾಂಪಿಯನ್‌ಷಿಪ್‌ 

(ಭಾರತ 

ಸರ್ಕಾರದಿಂದ 

ಅಂಗೀಕೃತವಾಗಿ 

ಭಾರತ ತಂಡದ 

ಭಾಗವಾಗಿ 

ಪ್ರತಿನಿಧಿಸಿರಬೇಕು.) 
ಉಳಿದಂತೆ ಬಾರತ ಸರ್ಕಾರದಿಂದ 
ಅಂಗಿೀೃತವಾಗಿರುವ ಇನ್ನಿತರೆ 
ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಭಾರತ 
ತಂಡವನ್ನು ಪ್ರತಿವಿಧಿಸಿ ಭಾಗವಹಿಸಿದಲ್ಲಿ/ಪದಕ 
ವಿಜೇತರಾದಲ್ಲಿ ರೂ50,000/-ಗಳ ನಗದು 
ಪುರಸ್ಕಾರ ನೀಡುವುದು. 

ಆ |ಈ ಕ್ರೀಡಾಪಟುಗಳಿಗೆ ವಿದ್ಯಾರ್ಹತೆಗೆ ತಕ | ಕೀಡಾಕೋಟಾದಡಿ ಸರ್ಕಾರಿ ಉದ್ಯೋಗ ನೀಡುವ 
ಉದ್ಯೋಗ ಕಲ್ಪಿಸಿಕೊಡುವ ಯೋಜನೆ | ವಿಷಯಕ್ಕೆ ಸಂಬಂಧಿಸಿದಂತೆ ವಿಶೇಷ ನೇಮಕಾತಿ 
ಇದೆಯೇ; ಇಲ್ಲದಿದ್ದಲ್ಲಿ, ಇಂತಹ | ನಿಯಮಗಳನ್ನು ರಚಿಸುವ ಕಾರ್ಯವು ಸರ್ಕಾರದ 
ಕ್ರೀಡಾಪಟುಗಳಿಗೆ ತಕ್ಷಣ ಉದ್ಯೋಗ | ಪರಿಶೀಲನೆಯಲ್ಲಿದೆ. 
ಕಲ್ಪಿಸುವ ಬಗ್ಗೆ ಸರ್ಕಾರ ಕ್ರಮ 
ಕೈಗೊಳ್ಳುವುದೆ; 

ಇ) | ಇವರಿಂದ ಕೋರಿಕೆ ಬಂದಲ್ಲಿ ವಸತಿಹೀನರಿಗೆ | ಕ್ರೀಡಾಪಟುಗಳಿಗೆ 8ರಸಿ ಮುಖಾಂತರ ನಿವೇಶನ 
ಬೆಂಗಳೂರಿನಲ್ಲಿ ಬಿಡಿಎ ನಿವೇಶನ | ದೊರಕಿಸಿಕೊಡುವ ಯಾವುದೇ `" ಕಾರ್ಯಕ್ರಮ 
ಮಂಜೂರು ಮಾಡಲಾಗುವುಡೇ; ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ 


ಇಂತಹ ಕ್ರೀಡಾಪಟುಗಳಿಗೆ ವಿವಿಧ ಕ್ರೀಡಾ 
ಆಕಾಡೆಮಿಗೆ ತರಬೇತುದಾರರನ್ನಾಗಿ 
ನೇಮಿಸುವ ಉದ್ದೇಶ ಸರ್ಕಾರಕ್ಕೆ ಇದೆಯೇ; 


ಇರುವುದಿಲ್ಲ. 


ಕ್ರೀಡಾಪಟುಗಳಿಗೆ ವಿವಿಧ ಕ್ರೀಡಾ ಆಕಾಡೆಯಿಗೆ 
ತರಬೇತುದಾರರನ್ನಾಗಿ ನೇಮಿಸುವ ಉದ್ದೇಶ 
ಪ್ರಸ್ಸುತ ಇರುವುದಿಲ್ಲ. 


ಈ) ರಾಜ್ಯದ ಕ್ರೀಡಾಪಟುಗಳು ಅಂತಾರಾಜ್ಯ 
ಮತ್ತು ಅಂತಾರಾಷ್ಟಿಕಿಯ ಕ್ರೀಡೆಗಳಲ್ಲಿ 
ಭಾಗವಹಿಸಲು ಅನುವಾಗುವಂತೆ ಅವರ 
ಎಲ್ಲ ಖರ್ಚು ವೆಚ್ಚಗಳನ್ನು 
ಭರಿಸಲು ಮುಂದಾಗುವುದೇ;: ಈಗಾಗಲೇ 
ಯಾವ ರೀತಿಯ ಸೌಲಭ್ಯಗಳನ್ನು 


ಒದಗಿಸಲಾಗುತ್ತಿದೆ; 


ಸರ್ಕಾರ, 


ಕ್ರೀಡಾಪಟುಗಳು ಅಧಿಕೃತವಾಗಿ ಮಾನ್ಯತೆ ಪಡೆದ 
ಕ್ರೀಡಾ ಸಂಸ್ಥೆಗಳು ಆಯೋಜಿಸುವ ಅಂತರ್‌ ರಾಜ್ಯ 
ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವವರಿಗೆ ಎಲ್ಲಾ 
ವೆಚ್ಚಗಳನ್ನು ಭರಿಸಲು ಕರ್ನಾಟಕ ಕಿೀಡಾ 
ಪ್ರಾಧಿಕಾರವು ಆಯಾ ಕ್ರೀಡಾ ಸಂಸ್ಥೆಗಳಿಗೆ 
ಅನುದಾನ ನೀಡುತ್ತಿದೆ. ಅಧಿಕೃತ ಅಂತಾರಾಷ್ಟಿನಿಯ |. 
ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವವರಿಗೆ 
ಎಲ್ಲಾ ವೆಚ್ಚಗಳನ್ನು ಭಾರತ ಸರ್ಕಾರವು 
ಭರಿಸುತ್ತದೆ. 


ಗಾಲ್ಡ್‌ ಕಬ್‌, ಬ್ಯಾಡಿಂಟನ್‌ ಕಬ್‌ ಇನ್ನಿತರ 
ಕಬ್‌ ರೀತ್ಯಾ ರಾಜ್ಯದಲ್ಲಿ ಚೆಸ್‌ ಕಬ್‌ 
ಆರಂಭಿಸುವ ಯೋಚನೆ ಸರ್ಕಾರದ 
ಮುಂದಿದೆಯೆ 


ಉ) 


ಇಲ್ಲ. 


ಅಂಗವಿಕಲರ ಚೆಸ್‌ ಕ್ರೀಡೆಯಲ್ಲಿ ಏಷಿಯನ್‌ 
ಪ್ಯಾರಾಗೇಮ್ಸ್‌ ಚಿನ್ನದ ಪದಕ ಪಡೆದ 
ಶಿವಮೊಗದ ನಸಕ್ರೀಡಾಪಟುಗೆ ಸರ್ಕಾರ 
ಇದುವರೆಗೆ ವೀಡಿರುವ ಸೌಲಭ್ಯಗಳೇನು; 
ಇಪರ ಬೇಡಿಕೆಗಳೇನು? (ವಿವರ ನೀಡುವುದು) 


ಸವಮೂಗ್ಗ ಜಲ್ಲೆಯ ಶ್ರೀ ಕಿಶನ್‌ ಗಂಗೊಳ್ಳಿ ಪ್ಯಾರಾ 
ಚೆಸ್‌ ಕೀಡಾಪಟು ಇವರು 2018ನೇ ಸಾಲಿನಲ್ಲಿ 
ಇಂಡೊನೇಷಿಯಾದ ಜಕಾರ್ತದಲ್ಲಿ ನಡೆದ ಪ್ಯಾರಾ 
ಏಷಿಯನ್‌ ಗೇಮ್ಸ್‌ ನ Rapid Chess ಸಲ್ಲಿ ಚಿಸ್ನದ 
ಪದಕ ಪಡೆದಿದ್ದು ಈ ಬಗ್ಗೆ ನಗದು ಪುರಸ್ಕಾರ 
ನೀಡುವಂತೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 2018ನೇ 
ಸಾಲಿನಲ್ಲಿ ಇಂಡೂನೇಷಿಯಾದ ಜಕಾರ್ತದಲ್ಲಿ 
ನಡದ ಪ್ಯಾರಾ ಏಷಿಯನ್‌ ಗೇಮ್ಸ್‌ ನಲ್ಲಿ ಪದಕ 
ವಿಜೀತರಾದ ರಾಜ್ಯದ ಕ್ರೀಡಾಪಟುಗಳಿಗೆ ಸರ್ಕಾರಿ 
ಮಾರ್ಗಸೂಚಿಗಳನ್ನಯ ನಗದು ಪುರಸ್ಕಾರ 


1 ನೀಡಲು ಕಮಪಹಿಸಲಾಗುತ್ತಿದೆ. 


ಉಳಿದಂತೆ 2018ನೇ ಸಾಲಿನ ಸಗದು ಪುರಸ್ಕಾರಕ್ಕಾಗಿ 
ದಿಸಾಂಕ:18-02-2020 ರಂದು ರಾಜ್ಯದ ಅರ್ಹ 


ಕ್ರೀಡಾಪಟುಗಳಿಂದ ಅರ್ಜಿಗಳನ್ನು 
ಆಹ್ಕಾನಿಸಲಾಗಿರುತದೆ. ಸದರಿಯವರ ಸಗದು 
ಪುರಸ್ಕಾರದ ಪ್ರಸ್ತಾವನೆಯನ್ನು ನಗದು ಪುರಸ್ಕಾರದ 
ಅರ್ಜಿ ಎಂದು ಪರಿಗಣಿಸಿ ನಿಯಮಾನುಸಾರ 
ಪರಿಶೀಲಿಸಿ ಸಗದು ಪುರಸ್ಕಾರ ನೀಡಲು 

ಕ್ರಮವಹಿಸಲಾಗುವುದು. 

ವೈಎಸ್‌ ಡಿ-/ಇಬಿಬಿ/62/2020 
&- 
pa ಸ ಕ 
ಪಿ. ಟಿ. ರವಿ) 


ಪ್ರವಾಸೋದ್ಯಮ ಮತ್ತು ಕನ್ನಡ ಮತ್ತು ಸಂಸ್ಕೃತಿ 


ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


